ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪಲಿಷಡ್ತು 


1. 74(146) 
2  ಸದಸ್ಯರಹೆಸರು ಶ್ರೀ ಅ.ದೇವೇಗೌಡ (ಪದವೀಧರರ ಕ್ಲೇತು 
3. - ಉತ್ತರಿಸಬೇಕಾದ ದಿನಾಂಕ 01.02.2021 
4. ಉತ್ತರಿಸಬೇಕಾದ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು 
ಈ. ಪ್ರಶ್ನೆಗಳು ಉತ್ತರಗಳು 
ಸಂ - , _ 
ಅ) | ಆರು (0) ಕೋಟಿಗೂ ಮಿಗಿಲಾದ ಬಂದಿರುವುದಿಲ್ಲ. ; 
ಜನಸಂಖ್ಯೆಯುಳ್ಳ ರಾಜ್ಯದಲ್ಲಿ |. | 
ನರರೋಗ ಕಾಯಿಲೆಯಿಂದ ನಿಮ್ಮಾನ್ಸ್‌ ಸಂಸ್ಥೆಯು ಮಾನಸಿಕ ಆರೋಗ್ಯ ಮತ್ತು 


ಸರಳುತಿರುವ ರೋಗಿಗಳು ರಾಜ್ಯದ 
ಏಕ್ಕೆಕ NIMHANS ಆಸ್ಪತ್ರೆಯಲ್ಲಿ 
ಚಿಕಿತ್ಸೆಗಾಗಿ ಪರದಾಡುತ್ತಿರುವುದು 
"ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ನರವಿಜ್ಞಾನಕೆ, ಸಂಬಂಧಿಸಿದಂತೆ ಚಿಕಿತ್ಸ ನೀಡುವ 
ರಾಷ್ಟ್ರೀಯ ಸೆಂಸ್ಥೆಯಾಗಿದ್ದು, ಸಂಪೂರ್ಣವಾಗಿ ಕೇಂದ್ರ 
ಸರ್ಕಾರದ ಆಡಳಿತಾತಕ ನಿಯಂತ್ರಣದಲ್ಲಿರುತ್ತದೆ. 


ವೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ 
ಬರುವ ಎಲ್ಲಾ ಸರ್ಕಾರಿ ಸ್ಕಾಯತ್ತ ವೈದ್ಯಕೀಯ 
ಕಾಲೇಜುಗಳಲ್ಲಿ ಭಾರತೀಯ ವೈದ್ಯಕೀಯ ಮಂಡಳಿಯ 
ಮಾರ್ಗಸೂಚಿಯನುಸಾರ ಅವಶ್ಯವಿರುವ ನರರೋಗ 
ತಜ್ನರು ಲಭ್ಯವಿದ್ದು ಸಾರ್ವಜನಿಕರಿಗೆ ಉತ್ತಮ 
ಆರೋಗ್ಯ ಸೇವೆಯನ್ನು ಒದಗಿಸಲಾಗುತ್ತಿದೆ. 


ಅ) |ನರರೋಗಕ್ಕೆ ಸಂಬಂಧಿಸಿದ ವಿವಿಧ | 


ಕಾಯಿಲೆಗಳಿಗೆ ಉತ್ತಮ ಚಿಕಿತ್ಸೆ 
ನೀಡಲು ಶ್ರಮಿಸುತ್ತಿರುವ ಕೇಂದ್ರ 
ಸರ್ಕಾರದ NIMHANS ಆಸ್ಪತ್ರೆಯ 
ಶಾಖೆಗಳನ್ನು ರಾಜ್ಯದ ವಿವಿಧ ಕಡೆ 
ತೆರೆಯುವ ಅವಶ್ಯಕತೆ ಬಗ್ಗೆ ಸರ್ಕಾರ 


ಪರಿಶೀಲಿಸಿ ಕೇಂದ್ರ ಸರ್ಕಾರದ 
ಸಹಯೋಗದೊಂದಿಗೆ ಕ್ರಮ 
ಕೈಗೊಳ್ಳುವುದೇ? | 


ನಿಮ್ಮಾನ್ಸ್‌ ಸಂಸ್ಥೆಯು ರಾಷ್ಟೀಯ 
ಸಂಸ್ಥೆಯಾಗಿದ್ದು ರಾಜ್ಯದ ವಿವಿಧ 'ಕಡೆ ಸದರಿ 
ಆಸ್ಪತ್ರೆಯ ಶಾಖೆಗಳನ್ನು ತೆರೆಯುವ ಬಗ್ಗೆ ಯಾವುದೇ 
ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ಸಂಖ್ಯೆ: ಎ೦ಇಡಿ 48 ಎ೦ಎಸ್‌ಎಫ್‌ 2021 


¢ ಸುಧಾಕರ್‌) | 


ವೈದ್ಯಕೀಯ ಶಿಕ್ಷಣ ಸಚಿವರು. 


